ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಘೆ ಟಕವಿ ಪರಿಷತು 


478 


ಸದಸ್ಯರ ಹೆಸರು: ಶ್ರೀ ಕೆ.ಪ್ರತಾಪಚಂದ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ: 16.12.2021 
ಉತ್ತರಿಸುವ ಸಚಿವರು: ಮಾನ್ಯ ಜಲಸಂಪನ್ಮೂಲ ಸಚಿವರು 


ಕರ್ನಾಟಕ 
ನಿಗಮದಿಂದ 
ನಿರ್ವಹಿಸಲ್ಪಡುತ್ತಿರುವ 
ವಾರಾಹಿ ನೀರಾವರಿ 
ಯೋಜನೆಯಡಿ ನಡೆಸಲಾದ 
ಕಳಪೆ ಕಾಮಗಾರಿ ಮತ್ತು 
ಅವ್ಯವಹಾರದ ಬಗ್ಗೆ 
ಲೋಕಾಯುಕ್ತ ವರದಿಯನ್ನು 
ಸರ್ಕಾರಕ್ಕೆ ಯಾವಾಗ 
ಸಲ್ಲಿಸಲಾಯಿತು. 

ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟ 
ಲೋಕಾಯುಕ್ತ ವರದಿಯ ಮೇಲೆ 
ಸರ್ಕಾರದ- ಕ್ರಮವೇನು; ಒಂದು 
ವೇಳೆ ಸರ್ಕಾರವು ವರದಿಯ 
ಮೇಲೆ ಕ್ರಮವಹಿಸದೇ 
ಇರುವುದಾದರೆ ಲೋಕಾಯುಕ್ತ 
ತನಿಖೆಯ ಮತ್ತು ವರದಿ 
ಪಡೆಯುವ ಔಚಿತ್ಯವೇನು? 


ನೀರಾವರಿ 


೬ಸೊಳ್ಗ ೪೭ ಸೇವಿ ೭೦೭) 


ಮಾನ್ಯ ಉಪಲೋಕಾಯುಕ್ತ-1, ಕರ್ನಾಟಿಕ ಲೋಕಾಯುಕ್ತ ಇವರು ಕರ್ನಾಟಕ 
ಲೋಕಾಯುಕ್ತ ಕಾಯ್ದೆ 1984ರ ಕಲಂ 12(1)ರಡಿ ಸಲ್ಲಿಸಿದ್ದ ದಿನಾಂಕ: 
28.02.2018ರ ವರದಿಯು ದಿನಾಂಕ: 23.03.2018 ರಂದು ಸರ್ಕಾರದಲ್ಲಿ 
ಸ್ನೀಕೃತವಾಗಿರುತ್ತದೆ. 


ಮಾನ್ಯ ಉಪಲೋಕಾಯುಕ್ತ-1, ಕರ್ನಾಟಿಕ ಲೋಕಾಯುಕ್ತ ಇವರ ದಿ: 28.02.2018ರ 
ವರದಿಯನ್ನ ಪರಿಶೀಲಿಸಿ, ವಾಸ್ತವಾಂಶವನ್ನೊಳಗೊಂ೦ಡ ವರದಿಯನ್ನು ಸರ್ಕಾರಕ್ಕೆ 
ನೀಡುವಂತೆ ದಿನಾ೦ಕ:04.08.2018 ರಂದು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಿಕ 
ನೀರಾವರಿ ನಿಗಮ ನಿಯಮಿತ, ಇವರನ್ನು ಕೋರಲಾಗಿತ್ತು. 


ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಿಕ ನೀರಾವರಿ ನಿಗಮ ನಿಯಮಿತ ಇವರು 
ದಿನಾಂಕ: 23.10.2018 ರಂದು ವರದಿ ಸಲ್ಲಿಸಿ ವಾರಾಹಿ ನೀರಾವರಿ ಯೋಜನೆಯನ್ನು 
ಜಲ ಸಂಪನ್ಮೂಲ ಇಲಾಖೆ ಹಾಗೂ ಕರ್ನಾಟಿಕ ನೀರಾವರಿ ನಿಗಮದ 
ಮಾರ್ಗಸೂಚಿಗಳಂತೆ ಅನುಷ್ಠಾನಗೊಳಿಸಲಾಗಿರುತ್ತದೆ. ಅಲ್ಲದೇ, ಕಾಮಗಾರಿಗಳ 
ನಿರ್ಮಾಣದಲ್ಲಿ ಸ್ಥಳಕ್ಸನುಗುಣವಾಗಿ ವಿವಿಧ ತಾಂತಿಕ ಕಾರಣಗಳಿಂದ 
ನಿರ್ಮಿಸಬೇಕಾದ ಬದಲಿ ಐಟಿಂಗಳು ಮತ್ತು ಹೆಚ್ಚುವರಿ ಐಟಿಂಗಳನ್ನೂಳಗೊಂಡ. 
ಪ್ರಸ್ತಾವನೆಗಳಿಗೆ ನಿಗಮದ ತಾಂತ್ರಿಕ ಉಪ ಸಮಿತಿ ಹಾಗೂ ನಿಗಮದ ಮಂಡಳಿಯ 
ಸಕ್ಷಮ ಅನುಮೋದನೆ: ಪಡೆಯಲಾಗಿರುತ್ತದೆ. 

ಸದರಿ ವಸ್ತುನಿಷ್ಠ ವರದಿಯನ್ನು ಕರ್ನಾಟಕ ನೀರಾವರಿ ನಿಗಮದ ತಾಂತ್ರಿಕ 
ಉಪಸಮಿತಿ ಹಾಗೂ ನಿಗಮ ಮಂಡಳಿ ಸಭೆಯಲ್ಲಿ ಮಂಡಿಸಿ ಸಮಿತಿ ಮತ್ತು 
ಮಂಡಳಿಯ ಅಭಿಪ್ರಾಯ / ಶಿಫಾರಸು ಪಡೆದು ನಿಯಮಾನುಸಾರ ಮುಂದಿನ 
ಕ್ರಮ ವಹಿಸಲಾಗುವುದು ಎಂದು ವರದಿ ನೀಡಿದ್ದರು. 


ವ್ಯವಸ್ಥಾಪಕ ನಿರ್ದೇಶಕರು, ಕನೀನಿನಿ, ಇವರ ದಿನಾಂಕ: 23.10.2018ರ 
ವರದಿಯನ್ನು ನಿಯಮಾನುಸಾರ ಪರಿಶೀಲಿಸಿ ಲೋಕಾಯುಕ್ತ ತನಿಖಾ 
ವರದಿಯನ್ನು ನಿಗಮದ ತಾಂತ್ರಿಕ ಉಪ ಸಮಿತಿ ಹಾಗೂ ನಿಗಮದ ನಿರ್ದೇಶಕರುಗಳ 
ಮಂಡಳಿಯ ಸಭೆಯಲ್ಲಿ ಮಂಡಿಸಿ ಸಮಿತಿ ಮತ್ತು ನಿರ್ದೇಶಕರುಗಳ ಮಂಡಳಿಯ 
ಅಭಿಪ್ರಾಯ / ಶಿಫಾರಸ್ಸು ಪಡೆದು ಸ್ವಷ್ಟ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಮರು 
ಸಲ್ಲಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ದಿನಾಂಕ: 08.09.2021 ರ ಪತ್ರದಲ್ಲಿ 
ಹಾಗೂ ನೆನಪೊಲೆ-2ರ ಪತ್ರ ದಿನಾ೦ಕ: 21.04.2021 ರಲ್ಲಿ ಸೂಚಿಸಲಾಗಿತ್ತು. 


ದಿನಾ೦ಕ: 02.02.2021 ರಂದು ಜರುಗಿದ ನಿಗಮದ 174ನೇ ತಾಂತಿಕ ಉಪಸಮಿತಿ 
ಸಭೆಯಲ್ಲಿ ಸದರಿ ವಿಷಯದವನ್ನು ಮಂಡಿಸಿ, ಮಾನ್ಯ ಉಪ-ಲೋಕಾಯುಕ್ತರವರ 
ವರದಿಯಲ್ಲಿನ ಅಂಶಗಳಿಗೆ ಕಂಡಿಕೆವಾರು ಅನುಪಾಲನಾ ವರದಿಯನ್ನು 
ಮುಂಬರುವ ತಾಂತ್ರಿಕ ಉಪಸಮಿತಿ ಸಭೆಯಲ್ಲಿ ಮಂಡಿಸಿ, ತದನಂತರ ನಿಗಮದ 
ನಿರ್ದೇಶಕರುಗಳ ಮಂಡಳಿ ಸಭೆಯಲ್ಲಿ "ಮಂಡಿಸಿ, ಮಂಡಳಿಯ ಅಭಿಪ್ರಾಯ / 
ಶಿಫಾರಸ್ಸು ಪಡೆದು ಅಭಿಪ್ರಾಯದೊಂದಿಗೆ ಸರ್ಕಾರಕೆ ವರದಿ ಸಲ್ಲಿಸಲು ಕ್ರಮ 
ಜರುಗಿಸಲಾಗುವುದು ಎಂದು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ 

ನಿಗಮ ನಿಯಮಿತ ಇವರು ದಿನಾಂಕ: 09.12.2021ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 


ಕರ್ನಾಟಿಕ ನೀರಾವರಿ ನಿಗಮದ ನಿರ್ದೇಶಕರುಗಳ ಮಂಡಳಿಯ ನಿರ್ಣಯವನ್ನು 
ನಿರೀಕ್ಷಿಸಲಾಗಿದೆ. 


ಜಲಸಂಪನ್ನೂಲ ಸಚಿವರು 


